TOEKERALA 


Kerala Gazette No. 32 dated 11th August 2020 . 


PART I 


Section iii 


सत्यमेवजयते 


Ox 


ಕೇರಳ ಸರಕಾರ 


ಕಾನೂನು 


ಶಾಸನ ರಚನೆ - ಎ ) ಇಲಾಖೆ 


ಅಧಿಸೂಚನೆ 


ನಂಬ್ರ 25352 } ಲೆಗ್ , ಎ 1 / 2017 /ಕಾನೂನು. 


ತಿರುವನಂತಪುರಂ, 


2018 ಫೆಬ್ರವರಿ 12 , 
1193 ಮಕರ 29 / 
1939 ಮಾಘ 23 . 


2018 ಫೆಬ್ರವರಿ 12 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ 
ಪ್ರಕಟಿಸಲಾಗುವುದು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ 


G , 47 / 2018 / GPC . 


15 


2 


2018 ರ 4 ನೇ ನಂಬ್ರ ಅಧ್ಯಾದೇಶ 

2018 ರ ಅಬಕಾರಿ ( ತಿದ್ದುಪಡಿ ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 


1077 ರ ಅಬಕಾರಿ ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಿರುವ 


ಒಂದು 


ಅಧ್ಯಾದೇಶ 
ಪೀಠಿಕೆ -2017 ರ ಅಬಕಾರಿ (ತಿದ್ದುಪಡಿ ) ಅಧ್ಯಾದೇಶ ( 2017 ರ 38 ) ವನ್ನು 2017 
ಡಿಸೆಂಬರ್ 21 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿರುವುದರಿಂದಲೂ , 

2018 ಜನವರಿ 22 ನೇ ದಿನಾಂಕದಂದು ಆರಂಭವಾಗಿ 2018 ಫೆಬ್ರವರಿ 7 ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲು ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ 
ಮಸೂದೆಯನ್ನು ಹದಿನಾಲ್ಕನೇ ಕೇರಳ ವಿಧಾನಸಭೆಯ 96 ನೇ ನಂಬ್ರ ಮಸೂದೆಯಾಗಿ 
ಪ್ರಕಟಿಸಿದ್ದರೂ , ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು 
ಸಾಧ್ಯವಾಗದುದರಿಂದಲೂ , 

ಭಾರತ ಸಂವಿಧಾನದ 213ನೇ ಅನುಚ್ಛೇದದ (2) ನೇ ಖಂಡದ ಉಪ - ಖಂಡ ( ಎ ) 
ಪ್ರಕಾರ ಪ್ರಸ್ತುತ ಆಧ್ಯಾದೇಶದ ಪ್ರಾಬಲ್ಯವು 2018 ಮಾರ್ಚ್ 5 ನೇ ದಿನಾಂಕದಂದು 
ಮುಕ್ತಾಯವಾಗುವುದರಿಂದಲೂ 


ಪ್ರಸ್ತುತ ಅಧ್ಯಾದೇಶದ ನಿಬಂಧನೆಗಳನ್ನು ಜಾರಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು 
ಉಂಟಾಗಬಹುದಾದುದರಿಂದಲೂ 


ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ಮತ್ತು ತಾನು 
ತುರ್ತು ಕ್ರಮ ಕೈಗೊಳ್ಳಬೇಕಾದ ಸನ್ನಿವೇಶವು ಜಾರಿಯಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ , 


16 


3 


3 . 


ಈಗ , ಆದುದರಿಂದ, ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ಖಂಡ (1) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸುವರು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2018 ರ 
ಅಬಕಾರಿ ( ತಿದ್ದುಪಡಿ ) ಅಧ್ಯಾದೇಶವೆಂದು ಕರೆಯಬಹುದು. 

( 2 ) ಇದು 2017 ಡಿಸೆಂಬರ್ 21 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು . 

2. ತಾತ್ಕಾಲಿಕವಾಗಿ ತಿದ್ದುಪಡಿಮಾಡಬೇಕಾದ 1077 ರ 1 ನೇ ಅಧಿನಿಯಮ . ಈ 
ಅಧ್ಯಾದೇಶವು ಕಾರ್ಯಾಚರಣೆಯಲ್ಲಿರುವಾಗ, 1077 ರ ಅಬಕಾರಿ ಅಧಿನಿಯಮ ( 1077 ರ 1 ) 
( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು) ಕ್ಕೆ 3 ರಿಂದ 6 ರ ವರೆಗಿನ 
ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿರುವ ತಿದ್ದುಪಡಿಗಳಿಗೆ ವಿಧೇಯವಾಗಿ ಪರಿಣಾಮವಿರುವುದಾಗಿದೆ . 

15 ಎ ವಿಭಾಗದ ತಿದ್ದುಪಡಿ . ಪ್ರಧಾನ ಅಧಿನಿಯಮದ 15 ಎ ವಿಭಾಗದಲ್ಲಿ, 

( ಎ ) ಪಾರ್ಶ್ವ ಶೀರ್ಷಿಕೆಯಲ್ಲಿ, 21 ” ಎಂಬ ಅಂಕೆಯ ಬದಲು 23 ” 
ಎಂಬ ಅಂಕೆಯನ್ನು ಸೇರಿಸತಕ್ಕದ್ದು , 

( ಬಿ ) ವಿಭಾಗದಲ್ಲಿ , “ 21 ” ಎಂಬ ಅಂಕೆಯ ಬದಲು 23 ” ಎಂಬ 
ಅಂಕೆಯನ್ನು ಸೇರಿಸತಕ್ಕದ್ದು . 

15 ಬಿ ವಿಭಾಗದ ತಿದ್ದುಪಡಿ , ಪ್ರಧಾನ ಅಧಿನಿಯಮದ 15 ಬಿ ವಿಭಾಗದಲ್ಲಿ, 

( ಎ ) ಪಾರ್ಶ್ವ ಶೀರ್ಷಿಕೆಯಲ್ಲಿ, 21 ” ಎಂಬ ಅಂಕೆಯ ಬದಲು 23 ” 
ಎಂಬ ಅಂಕೆಯನ್ನು ಸೇರಿಸತಕ್ಕದ್ದು ; 

( ಬಿ ) ವಿಭಾಗದಲ್ಲಿ , ಇಪ್ಪತ್ತೊಂದು ” ಎಂಬ ಪದದ ಬದಲು ಇಪ್ಪತ್ತ 
ಮೂರು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

57 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 57 ನೇ ವಿಭಾಗದಲ್ಲಿ 

( ಎ ) ( ಎ ) ಖಂಡದಲ್ಲಿ, ಯಾವುದೇ ಮಿಶ್ರಣಾಂಶ ” ಎಂಬ ಪದಗಳ ಬದಲು 
“ ಸ್ಟಾರ್ಚ್ನ ಹೊರತಾದ ಯಾವುದೇ ಮಿಶ್ರಣಾಂಶ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 


4 . 


5 . 


17 


4 


( ಬಿ ) ( ಎ ) ಖಂಡದ ನಂತರ , ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು , 


ಅದೇನೆಂದರೆ : 


“ ( ಎಎ ) ಆತನಿಂದ ಮಾರಲ್ಪಡುವುದೋ ಉತ್ಪಾದಿಸಲ್ಪಡುವುದೋ ಆದ 
ಮದ್ಯದಲ್ಲಿ ಸ್ವಾರ್ಚ್‌ನೊಂದಿಗೆ ಬೆರೆಸುವುದೋ ಬೆರೆಸಲು ಅನುಮತಿ ನೀಡುವುದೋ ಆದಂತಹ; 
ಅಥವಾ ” ; 


( ಸಿ ) ( ಡಿ ) ಖಂಡದ ನಂತರ, “ ಒಂದು ಸಕ್ಷಮ ನ್ಯಾಯಾಲಯದ ಸಮಕ್ಷದಲ್ಲಿನ 
ಅಪರಾಧ ನಿರ್ಣಯದ ಮೇರೆಗೆ , ಪ್ರತಿಯೊಂದು ಅಪರಾಧಕ್ಕೆ ಐದು ವರ್ಷಗಳ ಕಾಲಾವಧಿಯ 
ವರೆಗಿನ ಜೈಲು ಶಿಕ್ಷೆ ಅಥವಾ ಐವತ್ತು ಸಾವಿರ ರೂಪಾಯಿಯವರೆಗಿನ ಜುಲ್ಮಾನೆ ಅಥವಾ 
ಎರಡೂ ಸೇರಿ ಶಿಕ್ಷಿಸತಕ್ಕದ್ದು ” ಎಂಬ ಪದಗಳ ಬದಲು ಈ ಕೆಳಗಿನ ಪದಗಳನ್ನು , 
ಅಂಕೆಗಳನ್ನು , ಚಿಹ್ನೆಗಳನ್ನು ಹಾಗೂ ಆವರಣಗಳನ್ನು ಸೇರಿಸತಕ್ಕದ್ದು, ಅದೇನೆಂದರೆ : 

“ ಒಂದು ಸಕ್ಷಮ ನ್ಯಾಯಾಲಯದ ಸಮಕ್ಷದಲ್ಲಿನ ಅಪರಾಧ ನಿರ್ಣಯದ 
ಮೇರೆಗೆ, 


( 1 ) ( ಎಎ ) ಖಂಡದ ಕೆಳಗಿನ ಅಪರಾಧಗಳ ಹೊರತಾದ ಅಪರಾಧಗಳಿಗೆ 
ಐದು ವರ್ಷಗಳ ಕಾಲಾವಧಿಯವರೆಗಿನ ಜೈಲು ಶಿಕ್ಷೆ ಅಥವಾ ಐವತ್ತು ಸಾವಿರ ರೂಪಾಯಿಯ 
ವರೆಗಿನ ಜುಲ್ಮಾನೆ ಅಥವಾ ಎರಡೂ ಸೇರಿ; 

(ii ) ( ಎಎ ) ಖಂಡದ ಕೆಳಗಿನ ಅಪರಾಧಗಳಿಗೆ ಆರು ತಿಂಗಳವರೆಗಿನ ಜೈಲು 
ಶಿಕ್ಷೆ ಅಥವಾ ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ಕಡಿಮೆಯಲ್ಲದ ಜುಲ್ಮಾನೆ ಅಥವಾ 
ಎರಡೂ ಸೇರಿ; 


ಶಿಕ್ಷಿಸತಕ್ಕದ್ದು.”. 


6 . 67 ಎ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 67 ಎ ವಿಭಾಗದ 
ಪಟ್ಟಿಯಲ್ಲಿ, 


( 1 ) (1 ) ನೇ ಕಾಲಂನಲ್ಲಿ , 21 ” ಎಂಬ ಅಂಕೆಯು ಇರುವ ಎರಡೂ 
ಸ್ಥಳಗಳಲ್ಲೂ ಅದರ ಬದಲು 23 ” ಎಂಬ ಅಂಕೆಯನ್ನು ಸೇರಿಸತಕ್ಕದ್ದು; 


18 


5 


( ii ) ( 1 ) , ( 2 ) ಹಾಗೂ ( 3) ನೇ ಕಾಲಂಗಳಲ್ಲಿನ ಅಸ್ತಿತ್ವದಲ್ಲಿರುವ 
ನಮೂದನೆಗಳಿಗೆ ಬದಲು ಅನುಕ್ರಮವಾಗಿ ಈ ಕೆಳಗಿನ ನಮೂದನೆಗಳನ್ನು ಸೇರಿಸತಕ್ಕದ್ದು , 
ಅದೇನೆಂದರೆ: 


57 ( ಎಎ ) 


25,000 . ”. 


“ ಮದ್ಯದೊಂದಿಗೆ ಸ್ವಾರ್ಚ್ 
ಬೆರೆಸುವುದು . 


7. ರದ್ಧತಿ ಮತ್ತು ರಕ್ಷಣೆ (1) 2017 ರ ಅಬಕಾರಿ ( ತಿದ್ದುಪಡಿ ) ಅಧ್ಯಾದೇಶ 
( 2017 ರ 38 ) ವು ಈ ಮೂಲಕ ರದ್ದುಗೊಂಡಿರುವುದು . 

( 2 ) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ 
ತಿದ್ದುಪಡಿಮಾಡಿದ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಯಾವುದೇ ಕ್ರಮವು ಈ 
ಅಧ್ಯಾದೇಶದ ಪ್ರಕಾರ ಮಾಡಿರುವುದಾಗಿಯೋ ಕೈಗೊಂಡಿರುವುದಾಗಿಯೋ ಭಾವಿಸತಕ್ಕದ್ದು. 


ಪಿ . ಸದಾಶಿವ , 


ರಾಜ್ಯಪಾಲರು . 


19 


